ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 26-03-2021 ಪ್ರಶ್ನೆ ಸಂಖ್ಯೆ: 1968(2291) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀ ಶಶಿಲ್‌ ಜ ನಮೋಶಿ(ಶಿಕ್ಷಕರ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 26-03-2021 
ಉತ್ತರಿಸುವ ಸಚಿವರು: ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಸಾರಿಗೆ ಸಚಿವರು 


ವಿಷಯ: ಕಲಬುರಗಿ ಜಿಲ್ಲೆಯ ಕೇಂದ್ರ ಬಸ್‌ ನಿಲ್ದಾಣದ ಬಗ್ಗೆ 


(ಅ) ಕಲಬುರಗಿ ಜಿಲ್ಲೆಯ ಕೇಂದ್ರ ಬಸ್‌ ವಿಲ್ಮಾಣದ ವ್ಯಾಪ್ಲಿಯೊಳಗೆ ಬರುವ ಅಂಗಡಿ 
ಹೊಟೇಲ್‌ (ಮಳಿಗೆಗಳು)ಗಳ ಸಂಖ್ಯೆ ಎಷ್ಟು; 


(ಆ) ಸದರಿ ವ್ಯಾಪ್ಲಿಯೊಳಗಿನ ವಾಣಿಜ್ಯ ಮಳಿಗೆ (ಕಾಂಪ್ಲೆಕ್ಸ್‌ ಯ ಒಟ್ಟು ಅಂಗಡಿಗಳು ಎಷ್ಟು; 
ಅವುಗಳಿಗೆ ಸರ್ಕಾರ ವಿಧಿಸುತ್ತಿರುವ ಬಾಡಿಗೆ ದರ ಎಷ್ಟು; ಸರ್ಕಾರ ನಿಗಧಿಪಡಿಸಿದ ಠೇವಣಿ 
ದರವೆಷ್ಟು; 


(ಇ) ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಅಂಗಡಿಗಳ ಬಾಡಿಗೆ ಅವಧಿ 
ಮುಕ್ತಾಯವಾಗುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುವುದು; 


(ಈ) ಇವುಗಳನ್ನು ಬಾಡಿಗೆಗೆ ನೀಡುವಾಗ ಸರ್ಕಾರ ಅನುಸರಿಸುವ ಬಿಯಮ ಹಾಗೂ 
ಮಾನದಂಡಗಳೇನು? 


